ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ : 09 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾ೦ಕ 
ಉತ್ತರಿಸುವ ಸಚಿವರು 


ಶ್ರೀ ಕವಟಗಿಮಠ ಮಹಾಂತೇಶ್‌ ಮಲ್ಲಿಕಾರ್ಜುನ 
13.12.2021 


ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ 
ಸಚಿವರು 


ಕ್ರ. 
ಸಂ 


ಪ್ರಶ್ನೆ 


ಅ) 


ರಾಜ್ಯದಲ್ಲಿ ಅರಣ್ಯ ಹಕ್ಕು 
ಕಾಯ್ದೆ-2006 ರ 
ಅನುಷ್ಠಾನವು 
ವಿಳ೦ಂಬವಾಗುತ್ತಿದ್ದು, 
ಸರ್ಕಾರದ ಅರಣ್ಯ ಭೂಮಿ 
ಸಾಗುವಳಿ ಮಾಡುತ್ತಿರುವ 6 
ಲಕ್ಷಕ್ಕೂ ಅಧಿಕ ಮಂದಿ 
ಪಾರಂಪರಿಕ ಅರಣ್ಯವಾಸಿ 
ರೈತರ ಅರ್ಜಿಗಳು 
ಇತ್ಯರ್ಥವಾಗದೇ 
ಹಕ್ಕುಪತ್ರಗಳು ವಿತರಣೆಯೂ 
ಆಗದೆ ವರ್ಷಾನುಗಟ್ಟಿಲೆ 
ಅಲೆಯುತ್ತಿರುವುದು 
ಸರ್ಕಾರದ 
ಬಂದಿದೆಯೇ; 


ಗಮನಕ್ಕ 


ಬಂದಿದೆ. 


ರಾಜ್ಯದಲ್ಲಿ ಅರಣ್ಯ ಹಕು ಕಾಯ್ಗೆ-2006ರಡಿ ಇತ್ಯರ್ಥವಾಗದೆ ಬಾಕಿ ಉಳಿದಿರುವ 
ಅರ್ಜಿಗಳ ಸಂಖ್ಯೆ: 84832 ಹಾಗೂ ಮಾನ್ಯ ಸರ್ವೋಚ್ಞ್‌ ನ್ಯಾಯಾಲಯದ ರಿಟ್‌ ಪಿಟಿಷನ್‌ 
ಸಂಖ್ಯೆ:109/2008ಗೆ ಸಂಬಂಧಿಸಿದಂತೆ ದಿನಾಂಕ:28/02/2019 ರಲ್ಲಿ ನೀಡಿದ 
ನಿರ್ದೇಶನದಂತೆ ಮಧ್ಯಂತರ ತಡೆಯಾಜ್ಞಿ ಆದೇಶದನ್ವಯ ಕ್ರಮವಹಿಸುವ ಕುರಿತು 
ಸರ್ಕಾರದ ಸುತ್ತೋಲೆ ಸಂಖ್ಯೆ: ಸಕಇ 73 ಪವಯೋ 2014, ದಿನಾಂ೦ಕ:22.04.2019 ರಲ್ಲಿ 
ತಿರಸ್ಕರಿಸಿದ ಅರ್ಜಿಗಳನ್ನು ಮರು ಪರಿಶೀಲನೆ ಮಾಡಲು ಬಾಕಿ ಇರುವ ಅರ್ಜಿಗಳ ಸಂಖ್ಯೆ 
93284 ಒಟ್ಟಾರೆ 178116 ಅರ್ಜಿಗಳು ಬಾಕಿ ಇರುತ್ತವೆ. 


ಹಕ್ಕು ಪತ್ರಗಳ ವಿತರಣೆಯಲ್ಲಿ ವಿಳಂಬವಾಗಲು ಈ ಕೆಳಕಂಡ ಅಂಶಗಳು 


ಪ್ರಮುಖವಾದವು. 


1. ಕೇಮುದಾರರು ಕಂದಾಯ ಭೂಮಿಗಾಗಿ ಅರ್ಜಿ ಸಲ್ಲಿಸಿರುತ್ತಾರೆ. 

2. ಇತರೆ ಪಾರಂಪರಿಕ ಅರಣ್ಯ ವಾಸಿಗಳು 75 ವರ್ಷಗಳಿಂದ ಅರಣ್ಯ ಭೂಮಿಯನ್ನು 
ಅವಲಂಬಿಸಿರುವುದಕೆ ಅಗತ್ಯ ದಾಖಲೆಗಳನ್ನು ಒದಗಿಸಲು ವಿಫಲರಾಗಿರುತ್ತಾರೆ. 

3. ಒಂದೇ ಕುಟುಂಬದಲ್ಲಿ ಬಹುಮಂದಿ ಅರ್ಜಿಗಳನ್ನು ಸಲ್ಲಿಸಿರುತ್ತಾರೆ. 

4. ಅರ್ಜಿದಾರರಲ್ಲಿ ಈಗಾಗಲೇ ಕೆಲವರು ಅರಣ್ಯ ಇಲಾಖಾ ವತಿಯಿಂದ ಸೌಲಭ್ಯಗಳನ್ನು 

ಪಡೆದು ಅರಣ್ಯದಿಂದ ತೆರವುಗೊಂಡು ಪುನರ್‌ ವಸತಿ ಪಡೆದಿರುತ್ತಾರೆ. 


| ಸರ್ಕಾರ 


ಹಾಗಿದ್ದಲ್ಲಿ, ರಾಜ್ಯದಲ್ಲಿ 
ಅರಣ್ಯ ಹಕ್ಕು ಕಾಯ್ದೆ-2006ರ 
ಅನುಷ್ಠಾನಗೊಳಿಸಲು 
ತೆಗೆದುಕೊಂಡ 
ಯಾವ 
ಇದು 


ಶ್ರಮಗಳೇಮ; 
ಕಾಲಮಿತಿಯಲ್ಲಿ 
ಅನುಷ್ಠಾನಗೊಳ್ಳುವುದು. 


ಅರ್ಜಿಗಳನ್ನು ಸ್ವೀಕರಿಸಲು ಯಾವುದೇ ಸಮಯದ ಮಿತಿಯಿಲ್ಲ. ಅರಣ್ಯ ಹಕ್ಕುಗಳ 
ನಿಯಮಗಳ ಪ್ರಕಾರ ಅದರಲ್ಲೂ ಬಿಯಮ 11 (1) (ಎ) ಗೆ ಅನುಗುಣವಾಗಿ ಗ್ರಾಮ 
ಸಭೆಗಳ ಅರ್ಜಿಗಳನ್ನು ಕುರಿತ ಪ್ರಕ್ರಿಯೆ ನಡೆಸಬೇಕಾಗಿದೆ. ಸದರಿ ಉಪಬಂಧದ ಪ್ರಕಾರ 
ಗ್ರಾಮ ಸಬೆಯು ಹಕ್ಕುಕೋರಿಕೆ ಅರ್ಜಿಗಳಿಗಾಗಿ ಕರೆ ನೀಡುತ್ತದೆ ಮತ್ತು ಹಕ್ಕು 
ಕೋರಿಕೆಗಳನ್ನು ಸ್ವೀಕರಿಸಲು ಅರಣ್ಯ ಹಕ್ಕುಗಳ ಸಮಿತಿಗೆ ಅಧಿಕಾರ ವೀಡುತ್ತದೆ. 
ವೈಯಕಿಕ ಅಥವಾ ಸಮುದಾಯ ಅರಣ್ಯ ಹಕ್ಕುಗಳ ಅಥವಾ ಅವೆರಡರ ಸ್ವರೂಪ ಮತ್ತು 
ವ್ಯಾಪ್ತಿಯನ್ನು ನಿರ್ಧರಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಪ್ರಾಧಿಕಾರ ಗ್ರಾಮಸಭೆಗೆ 
ಇರುವುದರಿಂದ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಕಾರ್ಯವನ್ನು ಗ್ರಾಮಸಬೆ ಮಾಡಬೇಕೇ 
ಹೊರತು ಅರಣ್ಯ ಹಕ್ಕುಗಳ ಸಮಿತಿಯಲ್ಲ. 


*° ಮಾನ್ಯ ಸರ್ವೋಜ್ಞ ನ್ಯಾಯಾಲಯ ರಿಟ್‌ ಪಿಟಿಷನ್‌ (ಎಸ್‌)(ಸಿವಿಲ್‌) ನಂ.109/2008 
ರಲ್ಲಿ ದಿನಾಂಕ:13.02.2019 ರಂದು ತಿರಸ್ಕರಿಸಿದ ಪ್ರಕರಣಗಳಲ್ಲಿ ಕೂಡಲೇ 
ಅರಣ್ಯದಿಂದ ತೆರವುಗೊಳಿಸಬೇಕೆಂದು ಆದೇಶಿಸಲಾಗಿರುತ್ತದೆ. ದಿನಾ೦ಕ:28.02.2019ರ 
ಮಧ್ಯಂತರ ತೀರ್ಪಿನಲ್ಲಿ ದಿನಾಂಕ:13-02-2019 ರ ಆದೇಶವನ್ನು ತಡೆಹಿಡಿಯಲಾಗಿದೆ. 


ಅರಣ್ಯ ಹಕ್ಕು ಕಾಯ್ದೆಯಡಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ರಿಟ್‌ ಪಿಟಿಷನ್‌ 
ಸಂಖ್ಯೆ:109/2008 ಗೆ ಸಂಬಂಧಿಸಿದಂತೆ ಮಧ್ಯಂತರ ತಡೆಯಾಜ್ಞ್ಜಿ ಆದೇಶ 
ದಿನಾಂಕ:28/02/2019 ರಲ್ಲಿ ನೀಡಿದ ನಿರ್ದೇಶನದಂತೆ ಕ್ರಮವಹಿಸುವ ಕುರಿತು 
ಸರ್ಕಾರದ ಸುತ್ತೋಲೆ ಸಂಖ್ಯ: ಸಕಇ 73 ಪವಯೋ 2014 ಬೆಂಗಳೂರು, 
ದಿನಾಂಕ:22.04.2019 ರಲ್ಲಿ ತಿರಸ್ಕರಿಸಿದ ಅರ್ಜಿಗಳನ್ನು ಮರು ಪರಿಶೀಲನೆ ಮಾಡಲು 
ನಿರ್ದೇಶನ ನೀಡಲಾಗಿದೆ. 


& 


ಅರಣ್ಯ ಹಕ್ಕು ಅಧಿನಿಯಮದಡಿ ತಿರಸ್ಕರಿಸಿದ ಅರ್ಜಿಗಳ ಮರು ಪರಿಶೀಲನ: 
ಕಾರ್ಯವನ್ನು ತುರ್ತಾಗಿ ಪೂರ್ಣಗೊಳಿಸುವ ಕುರಿತು ಸಂಬಂಧಿಸಿದ ಜಿಲ್ಲೆಗಳ ! 
ಜಿಲ್ಲಾಧಿಕಾರಿಗಳು.  ಮುಖ್ಯಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತಿ ' 
ಹಾಗೂ ಸಹಾಯಕ ಆಯುಕರು, ಕಂದಾಯ ಉಪವಿಬಾಗ ರವರುಗಳಿಗೆ 
ದಿನಾ೦ಕ:26.03.2021 ರಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಪತ್ರವನ್ನು 
ಬರೆಯಲಾಗಿದೆ. 


ಅರಣ್ಯ ಹಕ್ಕು ಅಧಿವಿಯಮದಡಿ ತಿರಸ್ಕರಿಸಿದ ಅರ್ಜಿಗಳ ಮರು ಪರಿಶೀಲನೆ ! 
ಕಾರ್ಯವನ್ನು ತುರ್ತಾಗಿ ಪೂರ್ಣಗೊಳಿಸುವ ಕುರಿತು ಸಂಬಂಧಿಸಿದ ಜಿಲ್ಲೆಗಳ 
ಜಿಲ್ಲಾಧಿಕಾರಿಗಳು, ಮುಖ್ಯಕಾರ್ಯನಿರ್ವಹಣಾಧಿಕಾರಿಗಳು,'ಜಿಲ್ಲಾ ಪಂಚಾಯತಿಗಳಿಗೆ 
ದಿನಾಂಕ: 26.03.2021 ಮತ್ತು 29.07.2021 ರಂದು ನಿರ್ದೇಶಕರು, ಪರಿಶಿಷ್ಟ ಪಂಗಡಗಳ | 
ಕಲ್ಯಾಣ ಇಲಾಖೆ, ಬೆಂಗಳೂರು ರವರಿಂದ ಪತ್ರವನ್ನು ಬರೆಯಲಾಗಿದೆ. | 


ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ಮತ್ತು ಕೇಂದ್ರ ಪರಿಸರ, ಅರಣ್ಯ 
ಮತ್ತು ಹವಾಮಾನ ಬದಲಾವಣೆ ಮಂತ್ರಾಲಯ ಜಂಟಿಯಾಗಿ ಅನುಸೂಚಿತ 
ಬುಡಕಟ್ಟುಗಳ ಮತ್ತು ಇತರೆ ಪಾರಂಪರಿಕ ಅರಣ್ಯ ವಾಸಿಗಳ (ಅರಣ್ಯ ಹಕ್ಕುಗಳನ್ನು 
ಮಾನ್ಯ ಮಾಡುವ) ಅಧಿನಿಯಮ 2006(2007ರ 2) ಮತ್ತು ನಿಯಮಗಳು 2008 | 
(ನಿಯಮಗಳ  ತಿದ್ದುಪಡಿ-2012 ಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ | 
ಸಂಬಂಧ ಅಪರ ಮುಖ್ಯ ಕಾರ್ಯದರ್ಶಿಗಳು, ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ | 
ಇಲಾಖೆ, ಗ್ರಾಮೀಣಾಬಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆ ರವರಿಗೆ! 
ಕ್ಲೇತ್ರಮಟ್ಟಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ದಿನಾಂಕ:20.07.2021 ರಂದು 
ಸಮಾಜ ಕಲ್ಯಾಣ ಇಲಾಖೆಯಿಂದ ಪತ್ರವನ್ನು ಬರೆಯಲಾಗಿದೆ. 


ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ದಿನಾ೦ಕ:06.08.2021 | 
ರಂದು ನಡೆದ ಅರಣ್ಯ ಹಕ್ಕು ಕಾಯ್ದೆಯ ರಾಜ್ಯ ಮಟ್ಟದ ಮೇಲ್ವಿಚಾರಣಾ ಸಮಿತಿ 
ಸಭೆಯಲ್ಲಿ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳು ದೂರವಾಣಿ ಮೂಲಕ ಉತ್ತರ ಕನ್ನಡ 
ಮತ್ತು ಶಿವಮೊಗ್ಗ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ತಿರಸ್ಕರಿಸಿದ ಅರ್ಜಿಗಳ ಪುನರ್‌ ' 
ಪರಿಶೀಲನೆ ಬಾಕಿ ಪ್ರಕರಣಗಳನ್ನು ಶೀಘ್ರವಾಗಿ ವಿಲೇವಾರಿಗೊಳಿಸಲು ಕ್ರಮ | 
ಜರುಗಿಸುವಂತೆ ಸೂಚಿಸಿರುತ್ತಾರೆ. 


ಅರಣ್ಯ ಹಕ್ಕು ಅಧಿನಿಯಮದಡಿ ಸ್ವೀಕೃತಗೊಂಡ ಅರ್ಜಿಗಳ ಪೈಕಿ ವಿಲೇವಾರಿ ಬಾಕಿ | 
ಇರುವ ಅರ್ಜಿಗಳು ಹಾಗೂ ತಿರಸ್ಕರಿಸದ ಅರ್ಜಿಗಳ ಪುನರ್‌ ಪರಿಶೀಲನೆ ಬಾಕಿ ಇರುವ 
ಅರ್ಜಿಗಳನ್ನು ಶೀಘ್ರ ವಿಲೇವಾರಿ ಮಾಡಲು ಸಂಬಂಧಿಸಿದ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ 
ನಿರ್ದೇಶನ ನೀಡುವಂತೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಸಮಾಜ 
ಕಲ್ಯಾಣ ಇಲಾಖೆ ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ 
ರವರಿಗೆ ಹಾಗೂ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಯಿತು. 


ಸಾಧಿಸಿರುವ ಪ್ರಗತಿಯ 


ಇ) | ರಾಜ್ಯದಲ್ಲಿ ಅನುಸೂಚಿತ | ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅಕ್ಕೋಬರ್‌-2021 | 
ಜಾತಿ ಮತ್ತು ಬುಡಕಟ್ಟು | ವಿವರಗಳು ಈ ಕೆಳಕಂಡಂತಿವೆ. ಜಿಲ್ಲಾವಾರು ವಿವರವನ್ನು ಅನುಬಂಧದಲ್ಲಿ ' 
ಹಾಗೂ ಇತರೆ ಪಾರಂಪರಿಕ | ನೀಡಲಾಗಿದೆ. 
ಅರಣ್ಯವಾಸಿ ರೈತರ ಎಷ್ಟು 
ಅರ್ಜಿಗಳು ಸ್ವೀಕೃತವಾಗಿವೆ; ಕ್ಲೇಮುದಾರರ ಸ್ವೀಕೃತಗೊಂಡ ವಿತರಿಸಿರುವ ಮಂಜೂರು ತಿರಸ್ಸೃತಗೊಂಡಿರುವ | ಇತ್ಯರ್ಥವಾಗದೆ 
ಎಷ್ಟು ಅರ್ಜಿಗಳು ವಿವರ pi 3 Rp ಅರ್ಜಿಗಳ ಸಂಖ್ಯೆ ಬಾಕಿ ಇರುವ 

ಸಂ ಪತಗ No) ವರ ಅರ್ಜಿಗಳ 
ಇತ್ಯರ್ಥ ವಾಗಿವೆ; ಬ್ಗ f ಸಂಖ್ಯೆ (ಎಕರೆಗಳಲ್ಲಿ ) ಸಂಖ್ಯೆ 
ಮಂದಿಗೆ ಹಕ್ಕುಪತ್ರ ಪರಿಶಿಷ್ಟ ಪಾಗಡ 47747 12606 7749477 32983 pS | 
ವಿತರಿಸಲಾಗಿದೆ; (ಜಿಲ್ಲಾವಾರು ಇತರೆ 745745 1576 24344 157334 $1215 
ವಿವರ ಒದಗಿಸುವುದು) ಪಾರಂಪರಿಕ 
ಅರಣ್ಯ | 
ವಾಸಿಗಳು 
ಸಮದಾಜ 5538 17343 3634040 3136 1455 
ಹಕ್ಕುಗಳು 
| ಬದ್ರಾ 254430 5626061 793673 84832 
ಈ) | ಬೆಳಗಾವಿ ಖಾನಾಪೂರ | ಬೆಳಗಾವಿ ಜಿಲ್ಲೆ ಖಾನಾಪೂರ ತಾಲ್ಲೂಕಿನ ವ್ಯಾಪ್ತಿಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ | 


1 ತಾಲ್ಲೂಕಿನ ವ್ಯಾಪ್ತಿಯಲ್ಲಿ | ಅನುಷ್ಠಾನದ ಪ್ರಗತಿ ವಿವರ ಈ ಕೆಳಕಂಡಂತಿದೆ. 

ಎಷ್ಟು ಅರ್ಜಿಗಳು 
ಸ್ವೀಕೃತವಾಗಿವೆ; ಎಷ್ಟು ಕ್ಲೇಮುದಾರರ ಸ್ವಿಕೃತಗೊಂಡ 7 ವತಕಿಸಿರುವ ಮಂಜೂರು ಔರಸ್ಕೃತಗೊಂಡಿರುವ [ಇತ್ಯರ್ಧವಾಗದೆ 

" | ಅರ್ಜಿಗಳು ಇತ್ಯರ್ಥ ವಾಗಿವೆ; ವಿವರ ಅರ್ಜಿಗಳ ಹಕ್ಕು ಪತ್ರಗಳ ಮಾಡಿರುವ | ಅರ್ಜಿಗಳ ಸಂಖ್ಯೆ | ಬಾಕಿ ಇರುವ 
ಎಷ್ಟು ಮಂದಿಗೆ ಹಕ್ಕುಪತ್ರ ಸಂಖ್ಯೆ ಸಂಖ್ಯೆ ಭೂಮಿ ಅರ್ಜಿಗಳ 
ವಿತರಿಸಲಾಗಿದೆ; ಬಾಕಿ ಇರುವ 'f ಸ a 
ಅರ್ಜಿಗಳೆಷ್ಟು? (ವಿವರ | ಪಗ 72 002 1 0 
ಒದಗಿಸುವುದು) ಇತರೆ ಪಾರಂಪರಿಕ 501 0 0 501 0 


ಸಕಇ 443 ಎಸ್‌ಟಿಪಿ 2021 


ಅರಣ್ಯ ವಾಸಿಗಳು 


ಸಮುದಾಯ 
ಹಕ್ಕುಗಳು 


ಒಟ್ಟು 


(ಬಿ. ಶ್ರೀರಾಮುಲು) 
ಸಾರಿಗೆ ಮೆತ್ತು ಪರಿಶಿಷ್ಟ ಪಂಗಡಗಳ 
ಕಲ್ಯಾಣ ಸಚಿವರು 


, | Annexure - 01 


4A SCHEDULED TRIBES AND OTHER TRADITIONAL FOREST DWELLERS ( RECOGNITION OF FOREST RIGHTS) ACT, 2006 
(AMENDED RULES-2012) MONTHLY PROGRESS REPORT ACT OCTOBER- 2021 


| - No. of applications received No. of title deeds distributed disposat 
Sl. | Name of the Toth 
nel Disrict [cons ಾಾ: Te Tai] | rer | S| 
i Total ST 
| sr [ow Total ST A unity Total OTFDs community 


BREESE MENS ET SS ERE SS Cs [18 | Le ಇ 
eels mmo] [elses BIDEN EAA 
6820 
: A 


126 I 
3388 | 88409 | 1331 1126 | 2855 | 1492.19 434.13 [ms nor [os [om $ 
Kannada 

[10 [sem 1223 | 9588 | 7836 Ww 17424 | 551 ojo [sn] 1232.15 | 00 | 000 | 1232.15 [| 156 | 9 | 
ona |0| EEE fees eee 
le ee esse 

0 

ae [el ee ETS 


& 
th 
NN) 
~l 
MM 
[3 
po 
[9] 

-| 
[$2 

H 
J 
[ox 
[3S 
ಈ 
- 
[ವ 
ಇ 
My 
fe) 
[ವ 
ಈ 
೬ 
» 
[ox 
ಟು 
[Y) 
ER 
[92 
A 
ತ್‌ 
So 
[ನ 


18 \Raichur 6 


No. of 
Sl. Name of the FRC 
No District | 


constitu 


22 Bangalore (R) 
2 
ಮ 


No of applications rejected No earn penapg w 
disposa: ಭಜ 
Total | ST |OTFDs st | OTFDs de Total 
ofan] es 
Ts [sles] [uss 
IEDC 
DEINE 


29 
187 


0 
19 
0 
6 
84 
0 
248 
0 
87 
0 
0 
0 


: ರ 
56260.60 | 32983 3136 | 193673 | 2158 | 81215 1459 84832 


